ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 06ನೇ ಮಾರ್ಚ್‌, 2020 


ರಾಯಚೂರು ಜಿಲ್ಲೆಯಲ್ಲಿರುವ ವಕ್ಸ್‌ ಆಸ್ತಿಗಳ ಬಗ್ಗೆ 
ಶ್ರೀ ಎನ್‌. ಎಸ್‌. ಬೋಸ್‌ರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು).- 
276(391) ಮಾನ್ಯ ಪಶುಸಂಗೋಪನೆ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ರಾಯಚೂರು ನಗರದಲ್ಲಿ ಇರುವ ವಕ್ಸ್‌ಗೆ ಸೇರಿರುವ ಒಟ್ಟು ಆಸ್ತಿ ಎಷ್ಟು; ಸದರಿ ವಕ್ಸ್‌ ಸೇರಿರುವ ಆಸ್ತಿಯನ್ನು ರಕ್ಷಣೆ ಮಾಡಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; 


(ಆ) ವಕ್ಸ್‌ ಅಧೀನದಲ್ಲಿ ಬರುವ ರಾಯಚೂರು ಈದ್ದಾ ಮೈದಾನವನ್ನು ಅಭಿವೃದ್ಧಿ ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು 
(ಇ) ರಾಯಚೂರು ಜಿಲ್ಲೆಯಲ್ಲಿ ವಕ್ಸ್‌ ಅಧೀನದಲ್ಲಿ ಬರುವ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡಲು ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು ? 


